24 


ಶಾಲೆಯಲ್ಲಿ ಸಾಂವಿಧಾನಿಕ ಮೌಲ್ಯಗಳು-ಸದ್ಭಾವನಾ ಶಾಲಾ 


ಸುರೇಶ್‌ ಸಾಹು 


ಅಜೀಂ ಪ್ರೇಮ್‌ಜ ಫೌಂಡೇಷನ್‌, ಛತ್ತೀಸ್‌ಗಢದ ರಾಜ್ಯ 


ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳ (Stat 


Council for Educational Research and Training - 
SCERT)o ಸಹಯೋಗದೊಂದಿಗೆ ಸದ್ಧಾವನಾ ಶಾಲಾ 


ಕಾರ್ಯಕ್ರಮವನ್ನು ಆರಂಭಸಿದೆ. ಈ ಕಾರ್ಯಕ್ರಮದಲ್ಪ 
ಭಾಗಿಯಾಗುವ ಶಾಲೆಗಳ ತರಗತಿ ಮತ್ತು ಶಾಲಾ 
ಅಭ್ಯಾಸಕ್ರಮಗಳಲ್ಲ ಮೌಲ್ಯಗಳನ್ನು 


j ಸದ್ಗಾವನಾ' 
ಉತ್ತೇಜಸುವುದು ಇದರ ಹಿಂದಿನ ಉದ್ದೇಶ. ಪ್ರಾತಿನಿಧಿಕ 
ಕಾರ್ಯಕ್ರಮವನ್ನು 
ಛತ್ತೀಸ್‌ಗಡ್‌ನ wi ಜಲ್ಲೆಗಳ 183 ಶಾಲೆಗಳಲ್ಪ 
ಅನುಷ್ಠಾನಕ್ಕೆ ತರಲಾಗಿದೆ. 


(pilot programme) 


ಛತ್ತೀಸ್‌ಗಢದ ಸಣ್ಣ ಗ್ರಾಮದ ಸರ್ಕಾರಿ ಪೌಢಶಾಲೆಯಲ್ಲ 
ಹದುತ್ತಿರುವ ವಿದ್ಯಾರ್ಥಿನಿಯೊಬ್ಬಳು. 'ತನ್ನ ಗ್ರಾಮದ ಅತ್ಯಾಪ್ತ 
ಗೆಳತಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು 
ಆಗದಿರುವ ಬಗೆ ನನಗೆ ಅತ್ಯಂತ ಬೇಸರವಾಗುತ್ತಿದೆ' ಎಂದು 


ಹೇಳುತ್ತಾಳೆ. ಆಕೆ ಮುಂದುವರಿದು ಹೇಳುತ್ತಾಳೆ: ನಾವು 
ಶಾಲೆಯಲ್ಲ ಜಒಟ್ಟಗೆ ಕುಳತುಕೊಳ್ಳುತ್ತೇವೆ, ಜೊತೆಯಲ್ಲ 
ಹಿದುತ್ತೇವೆ ಮತ್ತು ಜೊತೆಯಲ್ಲಯೇ ಕುಳತು ಊಟ 
ಮಾಡುತ್ತೇವೆ'. ಆದರೆ ತನ್ನದೇ ಜಾತಿಗೆ ಸೇರಿದ ಇತರ 


ಸ್ನೇಹಿತೆಯರನ್ನು ಮನೆಗೆ ಕರೆದುಕೊಂಡು ಹೋದ ಹಾಗೆ ನೆಚ್ಚಿನ 
ಗೆಳತಿಯನ್ನು ಕರೆದುಕೊಂಡು ಹೋಗಲು ಸಾಧ್ಯವಾಗುತ್ತಿಲ್ಲ 
ಯಾಕೆಂದರೆ ಆಕೆ ಕೆಳ ಜಾತಿಗೆ ಸೇರಿದವಳು!' ಹಿರಿಯ 
ಮಾಧ್ಯಮಿಕ ಶಿಕ್ಷಣವನ್ನು ಪಡೆದಿರುವ ಆಕೆಯ ತಾಯಿ 
ಪ್ರತಿಯೊಬ್ಬರೂ ಸಮಾನರು ಎಂದು ಹೇಳುತ್ತಾರೆ. ಆದರೆ ಆಕೆಯ 
ಕುಟುಂಬದ ಇತರರು ಮಾತ್ರ ಬೇರೆ ರೀತಿಯಲ್ಲ ಯೋಚನೆ 
ಮಾಡುವುದರಿಂದ ಅವಳು ತನ್ನ ಆಪ್ತ ಗೆಳತಿಯನ್ನು ಮನೆಗೆ 
ಕರೆದುಕೊಂಡು ಹೋಗಲು ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ಈ 
ಹುಡುಗಿಯರು ಶಾಲೆಗೆ ಬರದೇ ಹೋಗಿದ್ದರೆ, ಇಬ್ಬರಿಗೂ ಪರಸ್ಪರ 
ಒಬ್ಬರಿಗೊಬ್ಬರು ಪರಿಚಿತರಾಗುವ ಅವಕಾಶ ಸಿಗುತ್ತಿತ್ತೇ? 
ಸ್ನೇಹಿತರಾಗಿರುತ್ತಿದ್ದರೆ? ಅಥವಾ ಜಾತಿಯ ಬಗ್ಗೆ ಅವರ 
ಕುಟುಂಬಕ್ಕಿಂತ ಭನ್ನವಾಗಿ ಯೋಚಿಸುತ್ತಿದ್ದರೆ ಮತ್ತು ಈ 
ರೀತಿಯ ಮೇಲರಿಮೆ ಕೀಳರಿಮೆ ಇರುತ್ತಿತ್ತೇ? 


ಶಾಲೆಗಳು, ನಾನಾ ಹಿನ್ನೆಲೆಗಣ೦ದ ಬಂದಿರುವ ಮಕ್ನಳು. 


ಜೊತೆಯಾಗಿ ಕಲೆತು ಪರಸ್ಪರರ ಸಾಮ್ಯತೆ ವ್ಯತ್ಯಾಸಗಳನ್ನು 


ಮೆಚ್ಚುತ್ತಾ. ಆ ಮೂಲಕ ಪರಸ್ಪರರನ್ನು ಅರ್ಥಮಾಡಿಕೊಳ್ಳುವ. 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ಅನುಭವ ಪಡೆಯುವ ಮತ್ತು ಸಮಾಜದಲ್ಲರುವ 
ಪೂರ್ವಾಗ್ರಹಗಳು, ತಾರತಮ್ಯಗಳು ಹಾಗೂ ನಾನಾ ರೀತಿಯ 
ಹಿಂಸೆಗಳನ್ನು ತೊಡೆದು ಹಾಕುವ ಸಾಮರ್ಥ್ಯ ಕಲ್ತಸುವ 
ತಾಣಗಳು. 2೦೦೨ರಲ್ಲ ಜಾರಿಗೆ ಬಂದ ಶಿಕ್ಷಣದ ಹಕ್ಕು 
(ಆರ್‌.ಟ.ಇ) ಕಾಯ್ದೆಯೂ ಎಲ್ಲಾ ಮಕ್ಕಳೂ ಶಾಲೆಗೆ ಹೋಗುವ 
ಅವರ ಹಕ್ಕನ್ನು. ಅದೇ ರೀತಿ ಅವರೆಲ್ಲರನ್ನೂ ಪ್ರೀತಿ ಮತ್ತು 
ಕಾಕಜಯಂದ ಕಾಣಬೇಕಿರುವ ಹಾಗೂ ಸಮಾನತೆ ಮತ್ತು 
ಘನತೆಯಿಂದ ನಡೆಸಿಕೊಳ್ಳಬೇಕೆಂಬುದನ್ನೂ ಖಾತರಿಗೊಳಸಿದೆ. 
2೨೦೦ರರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು (National 
Curriculum Framework- NCF) ತನ್ನು 'ಶಿಕ್ಷಣದ ಗುರಿಗಳು' 
ಕುರಿತ ವಿಭಾಗದಲ್ಲ ಶಿಕ್ಷಣವನ್ನು ನಮಾ ಪ್ರಕಿಯೆಗಳು 
ಎಂದು ಪರಿಗಣಿಸಲಾಗಿದ್ದು, ಇಲ್ಲ ಶಿಕ್ಷಣದ ಪ್ರಕ್ರಿಯೆಗಳು ಎಲ್ಲ 
ರೀತಿಯ ಶೋಷಣಿ ಮತ್ತು ಅನ್ಯಾಯ (ಉದಾಹರಣೆಗೆ, 
ಬಡತನ, ಅಂಗ ತಾರತಮ್ಯ, ಜಾತಿ ಮತ್ತು ಕೋಮು 
ಪೂರ್ವಾಗ್ರಹ) ಗಆ೦ದ ಮುಕ್ತವಾಗಿರಬೇಕು ಎಂದು ತಿಅಸುತ್ತದೆ. 


ಆದಾಗ್ಯೂ, ದೇಶದ ನಾನಾ ಭಛಾಗಗಳಂದ ಬರುತ್ತಿರುವ 
ಸುದ್ದಿಗಳನ್ನು ಗಮನಿಸಿದರೆ ನಾನಾ ರೀತಿಯ ಬಹಿಷ್ಠಾರ, 
ತಾರತಮ್ಯ ಹಾಗೂ ಅಸಮಾನ ನಡವಳಕೆಗಳು ಶಾಲಾ ಮಕ್ಕಳ 
ದಿನನಿತ್ಯದ ಭಾಗವಾಗಿ ಹೋಗಿವೆ. ಅವು ಅತ್ಯಂತ ಸೂಕ್ಷ್ಯವೂ 
ಮತ್ತು ಒರಬಾಗಿಯೂ ಇವೆ ಎಂಬುದು ತಿಆದುಬರುತ್ತದೆ. 
ಅಂತಹ ಕೆಲವು ಉದಾಹರಣೆಗಳು ಇಲ್ಲವೆ: 


* ಅಡುಗೆ ಮಾಡುವವರ ಜಾತಿ ಮತ್ತು ಇತರ ಕಾರಣಗಳಂ೦ದ 
ಮಧ್ಯಾಹ್ನದ ಬನಿಯೂಟ ಮಾಡದೇ ಇರುವುದು. 
* ಶಾಲೆಗೆ ಹೋಗುವಾಗ ಬರುವಾಗ ಮತ್ತು ಶಾಲೆಯ ಒಳಗೆ 


ಹೆಣ್ಣುಮಕ್ಕಳು ಕಿರುಕುಳಕ್ಕೆ ಗುರಿಯಾಗುವುದು ಮತ್ತು 
ಇದರಿಂದಾಗಿ ಅವರು ಕೆಲವೊಮ್ಮೆ ಶಾಲೆಯನ್ನೇ 
ತೊರೆಯುವ ಸಾಧ್ಯತೆಗಳು ಇರುವುದು. 


* ಅಂಗವಿಕಲತೆ, ದೈಹಿಕ ರೂಪ. ಪಾಲಕರ ವೃತ್ತಿ ಮತ್ತು 
ಸಾಮಾಜಕ- ಆರ್ಥಿಕ ಸ್ಥಾನಮಾನಗಳ ಕಾರಣಕ್ಕೆ 
ಸಹಪಾಠಿಗಳ೦ದ ಚುಡಾಯುಸಿಕೊಳ್ಳುವ ಪ್ರಕರಣಗಳು. 

° ಸಣ್ಣ ಮಟ್ಟನ ವಾದಗಳು ಹಿಂಸಾತೃಕವಾಗಿ 
ಬದಲಾಗುತ್ತಿರುವುದು 


ವಿವಿಧ ಬಗೆಯ ಬಹಿಷ್ಣಾರ, ತಾರತಮ್ಯ, ಕಿರುಕುಳ ಮತ್ತು ಹಿಂಸೆ 
ಅನೇಕ ಮಕ್ನಳ, ಅದರಲ್ಲೂ ಸ ಸಾಮಾಜಕವಾಗಿ ಅಂಚಿಗೆ ತಳ್ಳಲ್ಪಟ್ಟ 
ತಳವರ್ಗದ ಮಕ್ಕಳ ಪಾಲಗೆ ದಿನನಿತ್ಯದ ಅನುಭವವಾಗಿ 
ಹೋಗಿವೆ. 


ಇಷ್ಟೆಲ್ಲ ಜಾಗತೀಕರಣ ಮತ್ತು ತಂತ್ರಜ್ಞಾನದಿಂದ 
ಮುಂದುವರಿದಿರುವ ಕಾಲದಲ್ಲಯೂ ಕೂಡ ಅನೇಕ 
ಅವಕಾಶಗಳ ಜೊತೆಗೆ ಹೊಸ ಸವಾಲುಗಳು ಕೂಡ 
ಹುಟ್ಟಕೊಂಡಿವೆ. ಮಕ್ನಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಂತೆ 
ಸಬಲರನ್ನಾಗಿಸಬೇಕಾಗಿರುವ ಅಂತಹ ಮತ್ತೊಂದು ಕ್ಷೇತ್ರ 
ಅಂತರ್ಜಾಲ ಪ್ರಪಂಚ (Cyberspace). ತಂತ್ರಜ್ಞಾನದ 
ಪ್ರಗತಿಯ ಜೊತೆಗೆ ತಪ್ಪು. ದ್ಲೇಷಪೂರಿತ. ಪೂರ್ವಾಗ್ರಹಗಳ೦ದ 
ಕೂಡಿದ ಮಾಹಿತಿಗಳು ಪ್ರವಾಹದೋಪಾದಿಯಲ್ಪ 
ಹರಿದುಬರುತ್ತಿವೆ. ಅವು ಸಾಮಾಜಕ ಮಾಧ್ಯಮವನ್ನು 
ಪ್ರವೇಶಿಸುತ್ತಿರುವುದರಿಂದ ಮಕ್ಕಳು ತಮಗೆ ಬರುವ 
ಮಾಹಿತಿಗಳನ್ನು ತಾರ್ಕಿಕವಾಗಿ ಪರಿಶೀಅಸಿ ಸರಿಯಾದ 
ನಿರ್ಧಾರಗಳನ್ನು ಕೈಗೊಳ್ಳುವ ಸಾಮರ್ಥ್ಯಗಳನ್ನು 
ಬೆಳೆಸಿಕೊಳ್ಳಬೇಕಾದ ಅಗತ್ಯವಿರುವ ಎಚ್ಚರಿಕೆ ನೀಡುತ್ತಿವೆ. 


ಸದ್ಭಾವನಾ ಶಾಲಾ ಕಾರ್ಯಕ್ರಮದ ಹುಟ್ಟು 


ಶಾಲಾ  ಶಿಕ್ಷಣದಲ್ಲ ಸಮಾನತೆ ಮತ್ತು ಸಮನ್ಪಯತೆಗೆ 
ಸಂಬಂಧಿಸಿದ ಕಾಳಜಗಳನ್ನು ಪರಿಹರಿಸುವ ವಿಶಾಲ 
ವ್ಯಾಪ್ತಿಯನ್ನು ಮೌಲ್ಯಾಧಾರಿತ ಶಿಕ್ಷಣವು (Value education) 
ಹೊಂದಿದೆ. 2೦೭೦ರ ರಾಷ್ಟ್ರೀಯ ಶಿಕ್ಷಣ ನೀತಿ (ಎನ್‌ಇಪಿ)ಯು., 
ಶಿಕ್ಷಣದ ಗುರಿಯು, ಉತ್ಪಾದಕತೆಯಲ್ಲ ತೊಡಗಿಕೊಂಡಿರುವ 
ಮತ್ತು ನಮ್ಮ ಸಂವಿಧಾನದ ಆಶಯದಂತೆ, ಸಮಾನತೆಯ. 
ಸಮನ್ವಯತೆಯ ಹಾಗೂ ಬಹುತ್ವ ಸಮಾಜವನ್ನು ರಜಚಿಸುವಂಥ 
ನಾಗರಿಕರನ್ನು ಕೊಡುಗೆ ನೀಡುವುದಾಗಿದೆ. ಇದರ ಮಾರ್ಗದರ್ಶಿ 
ತತ್ವಗಳೆಂದರೆ ನೈತಿಕತೆ, ಮಾನವೀಯತೆ ಹಾಗೂ ಸಾಂವಿಧಾನಿಕ 
ಮೌಲ್ಯಗಳಾದ ಸಹಾನುಭೂತಿ. ಇತರರನ್ನು ಗೌರವಿಸುವುದು. 
ಸ್ವಚ್ಛತೆ, ಕೃತಜ್ಞತೆ, ಪ್ರಜಾಸತ್ತಾತ್ಮಕ ಸ್ಪೂರ್ತಿ, ಸಾರ್ವಜನಿಕ 
ಸೊತ್ತಿನ ಬದ್ವೆ ಗೌರವ, ವೈಜ್ಞಾನಿಕ ಮನೋಭಾವ, ಸ್ಥಾತಂತ್ರ್ಯ, 
ಜವಾಬ್ದಾರಿ, ಬಹುತ್ತ ಹಾಗೂ ನ್ಯಾಯವಾಗಿವೆ. ಆದಾಗ್ಯೂ 
ಮೌಲ್ಯ ಶಿಕ್ಷಣ/ ನೀತಿ ಪಾಠ ಎನ್ನುವುದನ್ನು ಶಾಲೆಗಳಲ್ಲ 
ಪಠ್ಯಕ್ರಮ ಭಾಗವಾಗಿ ಬೋಧಿಸಲಾಗುತ್ತಿದ್ದು, ಬಹುತೇಕ 
ಪಠ್ಯಕ್ಕಷ್ಟೇ ಸೀಮಿತವಾಗಿದೆ. ಮೌಲ್ಯ ಶಿಕ್ಷಣದ ತರಗತಿಯಲ್ಲಿ 
ಏನನ್ನು ಕಅಸಲಾಗುತ್ತದೆಯೋ ಅದಕ್ಕೂ ಶಾಲಾ ಸಂಸ್ಕೃತಿಗೂ 
ಸಂಬಂಧವೇ ಇಲ್ಲದಂತಾಗಿದೆ. 


ನ್ಯಾಯ ಸಮ್ಮತ, ಸಮಾನ, ಮಾನವೀಯ ಮತ್ತು ಸುಸ್ಪಿರ 
ಸಮಾಜವನ್ನು ರೂಪಿಸುವಲ್ಲಿ ಶಿಕ್ಷಣವು ಅತ್ಯಂತ 
ಗಮನಾರ್ಹವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ಒಬ್ಬ 
ವ್ಯಕ್ತಿಯ ಸಮರ್ರ ಅಭವೃದ್ಧಿಯಾಗುವಂಥ ಸಮಾಜ 
ಸೃಷ್ಟಿಸುವುದಕ್ಕೆ ಹೆಚ್ಚನ ಮಹತ್ವವನ್ನು ನೀಡುವ 
ರೀತಿಯಲ್ಲ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುವಂತೆ 
ಜನರನ್ನು ಸನ್ನದ್ಧಗೊಳಸುವುದು ಶಿಕ್ಷಣದ ಬಹುಮುಖ್ಯ 
ಪಾತ್ರವಾಗಿದೆ. ಘನತೆ, ಸ್ಥಾತಂತ್ರ್ಯ. ನ್ಯಾಯ, ಶಾಂತಿ 
ಮುಂತಾದ ಕೆಲವು ಸಾರ್ವತ್ರಿಕವಾಗಿ ಮಾನ್ಯ 
ಮಾಡಲಾದ ಮೌಲ್ಯಗಳವೆ. ಇವುಗಳು ಮನುಷ್ಯನ 
ನಡವಳಕೆಯನ್ನು ನಿರ್ಧರಿಸುವ ಹಾಗೂ ಮಾರ್ಗದರ್ಶನ 
ನೀಡುವ  ನಿಟ್ಟನಲ್ಲ ನಿರ್ಣಾಯಕ ಪಾತ್ರವವನ್ನು 
ವಹಿಸುತ್ತಪೆ. ಇವುಗಳು ಸರಿ ಅಥವಾ ತಪ್ಪು ಜೊತೆಗೆ 
ಆದ್ಯತೆಯ ಪ್ರಜ್ಞೆಯನ್ನು ಹುಟ್ಟಸುವ ಆಂತರಿಕ 
ಸ್ಟರೂಪಗಳಾಗಿವೆ. ಮೌಲ್ಯಗಳನ್ನು ವೈಯಕ್ತಿಕ ಮಟ್ಟದಲ್ಲ 
ಹಾಗೂ ಸಮುದಾಯದ ಮಟ್ಟದಲ್ಲಯೂ ಕೂಡ 
ನೋಡಬೇಕಾಗುತ್ತದೆ. 


ಛತ್ತೀಸ್‌ಗಢದಲ್ಲ ಕೆಲವು ಶಾಲೆಗಳು ತಮ್ಮ ಎಲ್ಲ ಶಾಲೆ ಹಾಗೂ 
ತರಗತಿಯ ಆಚರಣೆ / ಅಭ್ಯಾಸಕ್ರಮಗಳ ಮೂಲಕ 
ಸಾಂವಿಧಾನಿಕ ಮೌಲ್ಯಗಳನ್ನು ಅಕ್ಷರಶಃ ಪಾಅಸಲು ಮತ್ತು 
ಸದ್ಧಾವನಾ ಶಾಲಾ ಕಾರ್ಯಕ್ರಮವನ್ನು ಅಳವಡಿಸಿಕೊಳ್ಳಲು 
ಮುಂದೆ ಬಂದಿವೆ. 


ಸದ್ಭಾವನಾ ಶಾಲಾ ಕಾರ್ಯಕ್ರಮ 


ಸದ್ಭಾವನೆ ಎಂದರೆ ಸಮಾಜದಲ್ಲ ಶಾಂತಿ, ಸೌಹಾರ್ದತೆ, ಏಕತೆ 
ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳುವುದು ಎಂದು ಅರ್ಥ. 
ಗೌರವ, ದಯೆ ಮತ್ತು ಪರಸ್ಪರ ಸಹಕಾರ ಮನೋಭಾವವನ್ನು 
ಆಧರಿಸಿದ ಸಂಬಂಧಗಳು ಅಂತಹ ಸಮಾಜದ 
ಅಡಿಪಾಯಗಳಾಗಿವೆ. ಇಂತಹ ಸಾಮರ್ಥ್ಯಗಳನ್ನು ಪೋಷಿಸಿ 
ಬೆಳೆಸಲು ಶಾಲೆಯನ್ನು ಒಂದು ಸಾಂಸ್ಲಿಕ ವ್ಯವಸ್ಥೆಯಾಗಿ 
ಪರಿಗಣಿಸುವುದರಿಂದ. ಶಾಲೆ ಮತ್ತು ತರಗತಿಯೊಳಗಿನ 
ಆಚರಣಿಗಳು ಮುಖ್ಯವಾಗುತ್ತವೆ. ಇಲ್ಲ ಶಿಕ್ಷಕರು ಮತ್ತು 
ವಿದ್ಯಾರ್ಥಿಗಳು ಜಾತ್ಯತೀತ ಹಾಗೂ ಪ್ರಜಾತಾಂತ್ರಿಕ ವ್ಯವಸ್ಥೆಯ 
ಮೌಲ್ಯಗಳನ್ನು ಕಲತು ಅದರಂತೆ ಬದುಕಲು ಜೊತೆಯಾಗಿ 
ಕೆಲಸ ಮಾಡುತ್ತಾರೆ. ಆ ಮೂಲಕ ಭಾರತದ ಸಂವಿಧಾನದ 
ಪೀಠಿಕೆಯಲ್ಲ ಹೇಆರುವ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು 
ಸಾಧಿಸಲು ಸಾಧ್ಯವಾಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


25 


pl) 


ಕಾಳಜಿ, ಸಹಯೋಗ ಮತ್ತು ಎಲ್ಲರನ್ನು 


ಸಂವೇದನಾ 
ಶೀಲತೆ 


ಒಳಗೊಳ್ಳುವ ಶಾಲಾ ಸಂಸ್ಕೃತಿಯನ್ನು 
7) C3 


ವ 
ರ ೨ 


ಸುವುದು 


ಸ್ಪರಿ 
್ರಿ 


¥ 
g 
f 
A 


ಈ ಮೌಲ್ಯಗಳನ್ನು ವಿ 


ತರಗತಿ ಪ್ರಕ್ರಿಯೆಗಳು 


ಶಾಲಾ ಪ್ರಕ್ರಿಯೆಗಳು 


ದು 


Ree Terceapacryo 
que ‘29 


[os 


pe 
Recpec (Re 2 


Pi; 


pS 


Ege 


ಸಿದ್ಧ ಮಾದರಿಯನ್ನು 
ಮುರಿಯುವುದು 


ಚಿತ್ರ 1 : ಸದ್ಭಾವನಾ ಶಾಲಾ ಕಾರ್ಯಕ್ರಮದ ಚೌಕಟ್ಟು 


ಮಾರ್ಗದರ್ಶಿ ತತ್ವಗಳು 


ಪಠ್ಯಕ್ರಮದ ಏಕೀಕರಣ (Curricular integration) ಮತ್ತು 
ಆಗಾಗ ನಡೆಸುವ ಸ್ಟಯಂ- ಮೌಲ್ಯಮಾಪನಗಳು. ಈ 
ಕಾರ್ಯಕ್ರಮದ ಎರಡು ಮುಖ್ಯ ಅಂಶಗಳು. ಪಠ್ಯಕ್ರಮದ 
ಏಕೀಕರಣದ ಗುರಿ ಏನೆಂದರೆ ಇದನ್ನೊಂದು ಪ್ರತ್ಯೇಕ 
ಚಟುವಟಕೆಯಾಗಿ ಮಾಡುವುದಕ್ಕಿಂತ ಪ್ರತಿದಿನದ ತರಗತಿಯ 
ಚಟುವಟಕೆಯಾಗಿ ಸಂಯೋಜಸುವುದು. ಈ ಕಾರ್ಯಕ್ರಮದ 
ಐದು ಮಾರ್ಗದರ್ಶಿ ತತ್ವ್ವಗಳೆಂದರೆ: 


1 ಉಪದೇಶ ಮಾಡುವುದಕ್ಕೆ ಬದಲಾಗಿ ಕಾರ್ಯರೂಪಕ್ಕೆ 
ತರುವುದು 


ಯಾವುಡೇ ಮೌಲ್ಯಗಳನ್ನು ಬೋಧಿಸುವುದಕ್ಕಿಂತ ಅವುಗಳನ್ನು 
ಅನುಸರಿಸುವುದರಿಂದ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು 
ಎಲ್ಲರಿಗೂ ತಿಆದಿರುವ ವಿಚಾರ. 


ಎಂಬುದು ಹಾಗಾಗಿ 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್‌, ನವೆಂಬರ್‌ 2023 


ಕಾರ್ಯಕ್ರಮದ ಆದ್ಯತೆ ಏನೆಂದರೆ ಈ ಮೌಲ್ಯಗಳನ್ನು 
ಕಅತುಕೊಳ್ಳುವುದು ಮಾತ್ರವಲ್ಲದೆ ಶಾಲೆಯಲ್ಲ ಪರಸ್ಪರ ಎಲ್ಲ 
ಸಂವಹನಗಳು ಮತ್ತು ಚಟುವಟಕೆಗಳಕಲ್ಲ ಆಚರಣೆ 
ಮಾಡುವುದು. ಶಾಲಾ ಅಸೆಂಬಜ್ಞ ಸಭೆ, ಮಧ್ಯಾಹ್ನದ ಬನಿಯೂಟ 
( ಎಂಡಿಎಂ) , ವಿದ್ಯಾರ್ಥಿಗಳು ಸಹಪಾಠಿಗಕೊಂದಿಗಿನ 
ಸಂಬಂಧಗಳು, ವಿದ್ಯಾರ್ಥಿ-ಶಿಕ್ಷಕ ಸಂಬಂಧಗಳು. ತರಗತಿಯ 
ನಿರ್ವಹಣಿ ಇತ್ಯಾದಿ ವಿಚಾರಗಳಗೆ ಸಂಬಂಧಿಸಿ ವಾಸ್ತವ 
ಆಚರಣೆಗಳನ್ನು ಗುರುತಿಸಲಾಗಿದ್ದು ಇವನ್ನು ಶಾಲೆಗಳು 
ಕಮೇಣ ತಮ್ಮ ಶಾಲಾ ಸಂಸ್ಕೃತಿಯ ಭಾಗವಾಗಿ 
ಮಾಡಿಕೊಳ್ಳಲವೆ. 


2. ಶಾಲೆ ಮತ್ತು ತರಗತಿಯ ಎಲ್ಲ ಚಟುವಟಕೆಗಳಲ್ಲ ತಡೆರಹಿತ 
ಏಕೀಕರಣ 


ಯಾವುದೇ ಒಂದು ವಿಶೇಷ ಕಾರ್ಯಕ್ರಮವಿರಲ, ಅದು ವಿಶೇಷ 
ಚಟುವಟಕೆ, ಪಠ್ಯಕ್ರಮ ಅಥವಾ ಒಂದು ಕಾರ್ಯಕ್ರಮಕ್ಕೆ 


ಸೀಮಿತಗೊಳ್ಳುತ್ತದೆ. ಯಾವುದೇ ರೀತಿಯಲ್ಲ 
ಅರ್ಥಪೂರ್ಣವಾದ ಪರಿಣಾಮವನ್ನು ಹೊಂದಬೇಕಾದರೆ 
ಸದ್ಧಾವನಾ ಶಾಲಾ ಕಾರ್ಯಕ್ರಮವು ಎಲ್ಲ ಶಾಲೆ ಮತ್ತು ತರಗತಿ 
ಚಟುವಟಕೆಗಕ್ಲ ತಡೆರಹಿತವಾಗಿ ಸೇರ್ಪಡೆಗೊಳ್ಳಬೇಕು. 
ಪಠ್ಯಕ್ರಮ ಏಕೀಕರಣವು ಅಂಥ ಒಂದು ಕಾರ್ಯತಂತ್ರವಾಗಿದೆ. 
ಇದನ್ನು ಪ್ರತ್ಯೇಕವಾದ ಚಟುವಟಕೆಯಾಗಿ ನಡೆಸುವ ಬದಲು. 
ದಿನನಿತ್ಯದ ತರಗತಿ ಚಟುವಟಕೆಗಳಲ್ಲ ಸಂಯೋಜಸುವುದು. 


3. ಎಲ್ಲ ಭಾಗೀದಾರರ ಸಹಭಾಗಿತ್ವದ ಪ್ರಯತ್ನ 


ಈ ಕಾರ್ಯಕ್ರಮದ ಅನುಷ್ಠಾನದಲ್ಲ ಶಾಲೆಯು ಒಂದು 
ತಂಡವಾಗಿ ಕೆಲಸ ಮಾಡಬೇಕು ಮತ್ತು ಉದ್ದೇಶಗಳನ್ನು 


ಈಡೇರಿಸುವ ಸಲುವಾಗಿ ನಿಯಮಿತವಾಗಿ ಮಾತುಕತೆ 
ನಡೆಸಬೇಕು ಮತ್ತು ಪರಪ್ಪರ ಸಹಮತವನ್ನು 
ರೂಪಿಸಿಕೊಳ್ಳಬೇಕು. ಸಂಬಂಧಿಸಿದ ಕಾರ್ಯಕರ್ತರಿಂದ 


ಬೆಂಬಲವನ್ನು ಗಳಸುವುದು ಕೂಡ ಈ ಕಾರ್ಯಕ್ರಮದ 
ಯಶಸ್ಥಿನಲ್ಲ ನಿರ್ಣಾಯಕವಾಗಿರುತ್ತದೆ. 


4. ದೀರಾವಧಿಯ ಬದ್ದತೆ 


ಸಂಸ್ಥೆಯ ಸಂಸ್ಕೃತಿಯ ಒಂದು ಭಾಗವಾಗಿ ಏನಾದರೊಂದನ್ನು 


ಅಭವುದಧಿಪಡಿಸುವಾಗ ಸಾಕಷು ಸಮಯ ಬೇಕಾಗುತದೆ ಮತು 
೦% ಷು pd 


ತಕ್ಷಣಕ್ಕೆ ಅದರ ಜಾರಿಯನ್ನು ನಿರೀಕ್ಷಿಸುವಂತಿಲ್ಲ. 
ದೀರ್ಪಾವಧಿಯವರೆಗೆ ನಿರಂತರ ಪ್ರಯತ್ನಗಳನ್ನು 
ಮಾಡುತ್ತಿರಲೇಖೇಕಾಗುತ್ತದೆ. 


5. ನಿರಂತರ ಸ್ವಯಂ-ಮೌಲ್ಯಮಾಪನ 


ಕಾಲಕಾಲಕ್ಕೆ ಸ್ರಯಂ-ಮೌಲ್ಯಮಾಪನ ಮಾಡಿಕೊಳ್ಳುವುದರಿಂದ 
ಶಾಲೆಗಳು ಮಾಡಿರುವ ಸಾಧನೆಗಳನ್ನು 
ಸಹಾಯವಾಗುತ್ತದೆ ಮತ್ತು ಇನ್ನಷ್ಟು 
ಮಾಡಬೇಕಾದ ಕ್ಷೇತ್ರಗಳನ್ನು 
ಸಾಧ್ಯವಾಗುತ್ತದೆ. 


ಪ್ರಶಂಸಿಸಲು 
ಪ್ರಯತ್ನಗಳನ್ನು 
ಗುರುತಿಸಿಕೊಳ್ಳಲು 


ಕಾರ್ಯನಿರ್ವಹಿಸುವ ಕ್ಷೇತ್ರ 


ಪ್ರತಿದಿನದ ಶಾಲಾ ಚಟುವಟಕೆಗಳಲ್ಲ ಸಾಮರ್ಥ್ಯ ಮತ್ತು 
ಮನೋಧರ್ಮಗಳನ್ನು ರೂಪಿಸುವಲ್ಲ ಕೆಲಸ ಮಾಡಲು ನಾಲ್ದು 


ಮುಖ್ಯ ಕ್ಷೇತ್ರಗಳನ್ನು ಗುರುತಿಸಲಾಗಿದೆ. 
1.  ಕಾಕಜಪೂರ್ಣ. ಸಹಯೋಗದಿಂದ ಕೂಡಿದ ಮತ್ತು 
ಸಮನಪ್ಪಯವನ್ನೊಳಗೊಂಡ ಶಾಲಾ ಸಂಸ್ಥೃತಿಯನ್ನು 
೨) ಲ 
ರೂಪಿಸುವುದು. 
2. ಶಾಲೆಗಳಲ್ಲ ದೈಹಿಕ. ಮಾನಸಿಕ ಮತ್ತು ಭಾವನಾತ್ಯಕ 
ಸುರಕ್ಷತೆಯನ್ನು ಖಾತರಿಪಡಿಸುವುದು. 


ಸಿದ್ದಮಾದರಿಗಳನ್ನು ಮುರಿಯುವುದು. 
ಸಮುದಾಯಗಳಗೂ ಈ ಮೌಲ್ಯಗಳನ್ನು ವಿಸ್ತರಿಸುವುದು. 


ಕಾಳಜಿಪೂರ್ಣ, ಸಹಯೋಗದಿಂದ ಕೂಡಿದ ಮತ್ತು 
ಸಮನ್ವಯವನ್ನೊಳಗೊಂಡ ಶಾಲಾ ಸಂಸ್ಕೃತಿಯನ್ನು 
ರೂಪಿಸುವುದು. 


ಸಾಮಾಜಕ ಹಾಗೂ ಕಠಅಕಾ ಪ್ರಕ್ರಿಯೆಯಲ್ಲ ಎಲ್ಲರನ್ನೂ 
ಒಳಗೊಳ್ಳುವ ವಾತಾವರಣದಲ್ಲ ಮಾತ್ರ ಉತ್ತಮ ಕಲಕೆ 
ಸಾಧ್ಯವಾಗುತ್ತದೆ. ಇದಕ್ಕೆ ಎಲ್ಲರ ಸಹಕಾರ ಮತ್ತು ಸಹಯೋಗದ 
ಅಗತ್ಯವಿರುತ್ತದೆ ಹಾಗೂ ಪ್ರತಿಯೊಬ್ಬರಿಗೂ ತಮ್ಮ ಕಾಳಜ 
ವಹಿಸಲಾಗುತ್ತಿದೆ ಮತ್ತು ವಿಭನ್ನ ಹಿನ್ನೆಲೆಗಳು ಮತ್ತು 


Q 
ಅಭಪ್ರಾಯಗಳಗೆ  ತೆರೆದುಕೊಳ್ಳಲಾಗಿದೆ ಎಂಬ ಭಾವನೆ 


ಬರುವಂತಾಗಬೇಕು. ಇದು ಒಂದು ತಂಡವಾಗಿ ಕೆಲಸ 
ಮಾಡುವ ಅವಕಾಶಗಳನ್ನೂ ಒದಗಿಸುತ್ತದೆ ಮತ್ತು 
ವಿದ್ಯಾರ್ಥಿಗಳು ಮುಂದೆ ತಮ್ಮ ಚಿಂತನೆಗಳು ಮತ್ತು 


ಅಭಿಪ್ರಾಯಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಹಾಗೂ 
ಸಮರ್ಥಿಸಿಕೊಳ್ಳಬೇಕು ಎಂಬುದನ್ನು ಕಲಯುವುದರಿಂದ ನಾನಾ 
ಸಂದರ್ಭಗಳನ್ನು ವಿಶ್ಲೇಷಿಸಲು. ಅರ್ಥ ಮಾಡಿಕೊಳ್ಳಲು 
ಸಾಧ್ಯವಾಗುತ್ತದೆ. ಜೊತೆಗೆ ಇದು ವಿದ್ಯಾರ್ಥಿಗಳಗೆ ಜ್ಞಾನವನ್ನು 
ಕಟ್ಟಿಕೊಳ್ಳಲು ತಮ್ಮದೇ ಆದ ಚೌಕಟ್ಟನ್ನು ಬೆಳೆಸಿಕೊಳ್ಳಲು 
ಅವಕಾಶವನ್ನು ನೀಡುತ್ತದೆ. ಸಹಯೋಗ, ಸಂವಹನ ಮತ್ತು 
ನಮ್ಯತೆ ಈ ಕ್ಷೇತ್ರದ ಮೂರು ಪ್ರಮುಖ ಕೌಶಲಗಳು. 


ಸಹಯೋಗ: ವಿವಿಧ ಅಂಗ, ಜಾತಿ, ಧರ್ಮ, ಶೈಕ್ಷಣಿಕ ಹಾಗೂ 
ಇತರ ಸಾಮರ್ಥ್ಯಗಳನ್ನು ಹೊಂದಿದ ವಿದ್ಯಾರ್ಥಿಗಳ ನಡುವಿನ 
ಸಹಯೋಗ ಇನ್ನಷ್ಟು ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಲು 
ಮತ್ತು ಪರಸ್ಪರ ಗೆಳೆತನ ಬೆಳೆಸಲು ಅವಕಾಶಗಳನ್ನು ನೀಡುತ್ತದೆ. 
ಇಂತಹ ಅವಕಾಶಗಳು ಇನ್ನಷ್ಟು ಅರಿತುಕೊಳ್ಳಲು 
ವಿದ್ಯಾರ್ಥಿಗಳಗೆ ಸಹಾಯ ಮಾಡುವುದು ಮಾತ್ರವಲ್ಲದೆ ಅವರು 
ಗುಂಪುಗಳಲ್ಲ ಕೆಲಸ ಮಾಡುವ ಕೌಶಲಗಳನ್ನು ಬೆಳೆಸಿ- 
ಕೊಳ್ಳುವಂತೆ ಮಾಡುತ್ತದೆ. 


ಸಂವಹನ: ಸಂವೇದನೆ ಮತ್ತು ಪರರ ಬಗ್ಗೆ 
ಪರಾನುಭೂತಿಯೊಂದಿಗೆ ಸಂವಹನ ನಡೆಸುವುದು ಬಹುಮುಖ್ಯ 
ಕೌಶಲವಾಗಿದ್ದು ಅದು ಮಕ್ಕಳು ತಮ್ಮ ಭಾವನೆಗಳನ್ನು ಮತ್ತು 
ಯೋಚನೆಗಳನ್ನು ಇನ್ನೊಬ್ಬರೊಂದಿಗೆ ಅಭವ್ಯಕ್ತಗೊಳಸಲು 


ಹಾಗೂ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು 
ಸಹಕಾರಿ. 
ನಮ್ಯತೆ: ಬದಲಾಗುತ್ತಿರುವ ವಿಭಿನ್ನ ವಿದ್ಯಮಾನ ಮತ್ತು 


ವಾತಾವರಣವನ್ನು ಅಳವಡಿಸಿಕೊಳ್ಳುವ ಸಾಮರ್ಥ್ಯ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 27 


*  ಶಾಲೆಗಳಲ್ಲ ಪ್ರೋತ್ಸಾಹ ನೀಡಲು ನಿರ್ಧರಿಸಿರುವ ಕೆಲವು 
ಆಚರಣೆಗಳೆಂದರೆ: ವಿದ್ಯಾರ್ಥಿಗಳ ನಾನಾ ಸಮಿತಿಗಳ 
ಮೂಲಕ, ನಿಯಮಗಳನ್ನು ರೂಪಿಸುವಲ್ಲಿ, 
ಕಾರ್ಯಕ್ರಮಗಳನ್ನು ಯೋಜಸುವಲ್ತ, ಶಾಲಾ 
ನಿರ್ವಹಣೆಯ ಮತ್ತಿತರ ಕಾರ್ಯಗಳ. ಸಮುದಾಯ 
ಸದಸ್ಯರು ಪಾಲ್ಗೊಳ್ಳುವಂತೆ ಮಾಡುವಲ್ಲ ವಿದ್ಯಾರ್ಥಿ 
ಸಂಘಟನೆ ಭಾಗಿಯಾಗುವಂತೆ ಮಾಡುವ ಮೂಲಕ 
ಧನಾತ್ಮಕ ಸಹಯೋಗದ ತರಗತಿ ಮತ್ತು ಶಾಲಾ 
ಸಂಸ್ಕೃತಿಯನ್ನು ಅಭವೃದ್ಧಿಪಡಿಸುವುದು. 

* ಅತ್ಯುತ್ತಮ ವಿದ್ಯಾರ್ಥಿಗಳ ಕಾರ್ಯವನ್ನು ಮಾತ್ರವಲ್ಲದೆ 
ಎಲ್ಲ ವಿದ್ಯಾರ್ಥಿಗಳ ಕೆಲಸವನ್ನು ಪ್ರದರ್ಶಿಸುವ ನಿಷ್ಪಕ್ಷಪಾತ 
ಪ್ರಕ್ರಿಯೆಯನ್ನು ಅನುಸರಿಸುವುದು. 

* ಎಲ್ಲ ಧರ್ಮಗಳ ಹಬ್ಬಗಳನ್ನು ಆಚರಿಸುವ ಮೂಲಕ 
ಪ್ರಜಾಸತ್ತಾತ್ಯಕ ಹಾಗೂ ಪರಾನುಭೂತಿ ಸಂಸ್ಕೃತಿಯನ್ನು 
ಬೆಳೆಸುವುದು. 

* ವಿದ್ಯಾರ್ಥಿಗಳ ಅಥವಾ ಶಿಕ್ಷಕರ ಜಾತಿ. ಸಮಾಜೋ- 
ಆರ್ಥಿಕ ವರ್ಗ, ಅಂಗ, ಧರ್ಮ, ಆಹಾರ ಅಭ್ಯಾಸಗಳು, 


ಸಾಮರ್ಥ್ಯ ಅಥವಾ ಬುದ್ಧಿವಂತಿಕೆಯ ಆಧಾರದಲ್ಲಿ 
ಶಾಲೆಯಲ್ಲ ಯಾವುದೇ ರೀತಿಯ ತಾರತಮ್ಯವನ್ನು 
ವ್ಯಕ್ತಪಡಿಸುವ ಅಥವಾ ಧ್ಧನಿಸುವ ಅಭ್ಯಾಸವನ್ನು 
ಅನುಸರಿಸದೇ ಇರುವುದು. 


° ಸಮುದಾಯ ಹಾಗೂ ಆರೈಕೆದಾರರು/ಪಾಲಕರ ಜೊತೆಗೆ 
ಸಕ್ರಿಯವಾದ ಮತ್ತು ತೊಡಗಿಸಿಕೊಳ್ಳುವ ಸಂಬಂಧವನ್ನು 
ಕಾಯ್ದುಕೊಳ್ಳುವುದು. 


ಕ್ಷೇತ್ರ-2: 


ಶಾಲೆಗಳ ದೈಹಿಕ. ಮಾನಸಿಕ ಮತ್ತು ಭಾವನಾತ್ಛಕ 
ಸುರಕ್ಷತೆಯನ್ನು ಖಾತರಿಪಡಿಸುವುದು.  ಶಾಲೆಯಲ್ಲರುವ 
ಅಸುರಕ್ಷಿತ, ನಿಂದನೆ, ತಾರತಮ್ಯ ಮತ್ತು ಹಿಂಸೆಯುಂದ ಕೂಡಿದ 
ವಾತಾವರಣ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ತಡೆಯುಂಟು- 
ಮಾಡುತ್ತದೆ. ಇದು ಮಕ್ಕಳು ಶಾಲೆಯನ್ನೇ ತೊರೆಯುವಂತೆ 
ಮಾಡಬಹುದು. ಇಂತಹ ವಾತಾವರಣವು ಮಕ್ಷಳ ಸ್ವಾಭಿಮಾನ 
ಮತ್ತು ಆತ್ಮವಿಶ್ವಾಸವನ್ನು ಕುಗ್ಗಿಸಬಹುದು ಮತ್ತು ಇತರರನ್ನು 
ಇದೊಂದು ಸಾಮಾನ್ಯ ಮತ್ತು ಸಮ್ಮತಾರ್ಹ ಸಾಮಾಜಕ 
ನಡವಳಕೆಯ ಭಾಗ ಎಂದು ಯೋಚಿಸುವಷ್ಟು 
ಸಂವೇದನಾರಹಿತರನ್ನಾಗಿ ಮಾಡಬಹುದು. ಹಾಗಾಗಿ ಶಾಲೆಯು 
ಯಾವುದೇ ಶಿಕ್ಷೆ ಇಲ್ಲದ. ಬೆದರಿಕೆ, ಕಿರುಕುಳ, ಭಯ ಹುಣ್ಟಸುವ 
ಅಥವಾ ಶಾಲಾ ಆವರಣದಲ್ಲ ಅವಹೇಳನಕಾರಿ ಭಾಷೆಯನ್ನು 
ಬಳಸುವ ವಾತಾವರಣದ ಬದಲಗೆ ಧನಾತ್ಮಕ ವಾತಾವರಣವನ್ನು 
ಕಲ್ಪಸಬೇಕಾದ ಅಗತ್ಯವಿರುತ್ತದೆ. ಇದರೊಂದಿಗೆ ಶಾಲೆಯು 
ಸುರಕ್ಷಿತವಾದ ಕುಡಿಯುವ ನೀರು, ಸ್ವಚ್ಛ ಶೌಚಾಲಯ ಮತ್ತು 
ಕಡಿಮೆ ಅವಘಡ ಹಾಗೂ ಅಪಾಯಗಳ ಸುರಕ್ಷಿತ ಆಟದ 
ಮೈದಾನವನ್ನು ೩ಒಳಗೊಂಡ ಸುರಕ್ಷಿತವಾದ ಭೌತಿಕ 
ವಾತಾವರಣವನ್ನು ಕೂಡ ಕಲ್ರಸಬೇಕಾದ ಅಗತ್ಯ ಕೂಡ 
ಇರುತ್ತದೆ. ಶಾಲಾ ಆಡಳತ ಮಂಡಳ ನಿಗಾ ವಹಿಸಬೇಕಾದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


ಮತ್ತೊಂದು ಮುಖ್ಯು ಸಂಗತಿ ಎಂದರೆ ಆನ್ಕೈನ್‌ ಸುರಕ್ಷತೆ. 
ಮೊಬೈಲ್‌ ಹಾಗೂ ಇಂಟರ್ನೆಟ್‌ ರೂಪದಲ್ಲ ಮಕ್ನಳ ಬದುಕಿನಲ್ಪ 
ಪ್ರವೇಶ ಪಡೆಯುತ್ತಿರುವ ತಂತ್ರಜ್ಞಾನದ ಅಪಾಯದಿಂದ 


ಮಕ್ಕಳನ್ನು ರಕ್ಷಿಸಬೇಕಾಗಿದೆ. 
ಸಂವೇದನಾ ಶೀಲತೆ ಮತ್ತು ಸಹಾನುಭೂತಿ 
ಈ ಕ್ಷೇತ್ರದಲ್ಲ ಈ ಎರಡೂ ಮೌಲ್ಯಗಳು ಅತ್ಯಂತ 


ಪ್ರಮುಖವಾಗಿವೆ. ತಮ್ಮ ಮಾತು ಮತ್ತು ಕ್ರಿಯೆಗಳು ಹೇಗೆ 
ಇತರರ ಮೇಲೆ ಪರಿಣಾಮ ಚೀರಬಹುದು ಮತ್ತು ಅವರ 
ಭಾವನೆಗಳಗೆ ಧಕ್ಕೆ ಉಂಟು ಮಾಡಬಹುದು ಎಂಬುದನ್ನು 
ಮಕ್ಕಳು ಅರ್ಥ ಮಾಡಿಕೊಳ್ಳಲು ಇದರಿಂದ ಸಾಧ್ಯವಾಗುತ್ತದೆ. 
ಇದರಿಂದ ಅವರು ಇತರರ ಯೋಚನೆಗಳು ಮತ್ತು 


ಭಾವನೆಗಳನ್ನು ಶ್ಲಾಫಿಸುವ ಸಾಮರ್ಥ್ಯವನ್ನು 
ಪಡೆದುಕೊಳ್ಳುತ್ತಾರೆ. 

pe B 

ಸ್ವಯಂ-ಜಾಗ್ಯೃತಿ 

ಮಕ್ಕಳು ತಮ್ಮನ್ನು ತಾವು ಚೆನ್ನಾಗಿ ಅರ್ಥ 


ಮಾಡಿಕೊಳ್ಳುವುದರಿಂದ ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳಲು 
ಸುಲಭವಾಗುತ್ತದೆ. ಶಾಲೆಯಲ್ಲ ಅಥವಾ ಇತರ ಮಕ್ಕಳೊಂದಿಗಿನ 
ಗೆಕೆತನದಲ್ಲ ಸಮಸ್ಯೆಗಳನ್ನು ಎದುರಿಸುವ ಮಕ್ಕಳಗೆ ಇದು 
ಅತ್ಯಂತ ಅಗತ್ಯ ಕೂಡ. 


ಸ್ವಯಂ-ನಿರ್ವಹಣೆ 

ಇದರಿಂದ ಮಕ್ಕಳು ತಮ್ಮ ನಡವಳಕೆಗಳನ್ನು 
ಪರಿವರ್ತಿಸಿಕೊಳ್ಳಲು. ಕೋಪದಂತಹ ಭಾವನೆಗಳನ್ನು 
ನಿಯಂತ್ರಿಸಿಕೊಳ್ಳಲು ಸಹಾಯವಾಗುತ್ತದೆ. ಇದು ಮಕ್ಕಳು ತಮ್ಮ 
ಸವಾಲುಗಳನ್ನು ಅರ್ಥಮಾಡಿಕೊಳ್ಳಲು ಅವಕಾಶವನ್ನು 


ನೀಡುವುದು ಮಾತ್ರವಲ್ಲದೆ, ಅವರು ಯಾವುದನ್ನು ಉತ್ತಮವಾಗಿ 
ನಿರ್ವಹಣಿ ಮಾಡುತ್ತಾರೆ ಎಂಬ ಪ್ರಜ್ಞೆಯನ್ನೂ ಅವರಲ್ಲ 
ಮೂಡಿಸುತ್ತದೆ. ತನ್ನ ಹಾಗೂ ಇತರರ ಭಾವನೆಗಳು ವೈಯಕ್ತಿಕ 
ನಡವಳಕೆಯ ಮೇಲೆ ಹೇಗೆ ಪರಿಣಾಮ ಜೀರುತ್ತವೆ ಎಂಬುದನ್ನು 
ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಉದಾಹರಣೆಗೆ, 
ಪ್ರಯಂ ನಿಯಂತ್ರಣದಂತಹವುಗಳು ಅವರನ್ನು 
ಸಶಕ್ತರನ್ನಾಗಿಸುತ್ತವೆ ಮತ್ತು ಅವು ಅತ್ಯಂತ ಅಗತ್ಯ. 


ಮೇಲೆ ಪ್ರಸ್ತಾಪ ಮಾಡಿದ ವ್ಯವಸ್ಥೆಗಳು ಮತ್ತು ಸಾಮರ್ಥ್ಯಗಳನ್ನು 
ಅಭವೃದ್ಧಿಪಡಿಸುವ  ಆಚರಣಿಗಳನ್ನು ವಾಸ್ತವಕ್ಕೆ ತರಲು 
ಶಾಲೆಗಳು ನಿರ್ಧರಿಸಿವೆ. ಇಂತಹ ಕಾರ್ಯತಂತ್ರಗಳಗೆ ಕೆಲವು 
ಉದಾಹರಣೆಗಳು ಇಲ್ಲವೆ: 


*  ಶಾಲೆಯಲ್ಲ 
ಅವಕಾಶವಿಲ್ಲ. 
* ಸುರಕ್ಷಿತ ಕುಡಿಯುವ ನೀರು, ಸ್ವಚ್ಛ ಶೌಚಾಲಯಗಳು, 
ಸುರಕ್ಷಿತ ಹಾಗೂ ಸ್ವಚ್ಛ ತರಗತಿ ಕೊಠಡಿಗಳು, 


ಯಾವುದೇ ರೀತಿಯ ದೈಹಿಕ ಶಿಕ್ಷೆಗೆ 


ಕುಳತುಕೊಳ್ಳುವ ವ್ಯವಸ್ಥೆ, ಆಟದ ಮೈದಾನ, ಮಧ್ಯಾಹ್ನದ 
ಬಸಿಯೂಟದ ಏರ್ಪಾಟುಗಳು ಸೇರಿದಂತೆ ವಿದ್ಯಾರ್ಥಿಗಳ 
ಸುರಕ್ಷತೆಗೆ ಸಂಬಂಧಿಸಿದ ವಿಚಾರಗಳ ಪರಿಶೀಲನೆ ಮತ್ತು 
ಜಾರಿ. 

*  ಮಕ್ಕಳಗೆ ಸಾಮಾಜಕ ಮತ್ತು ಭಾವನಾತ್ಮಕ ಬೆಂಬಲವನ್ನು 
ನೀಡಲು ಸಾಮರ್ಥ್ಯಗಳನ್ನು ಅಭವೃದ್ಧಿಪಡಿಸುವುದು. 

* ಸಕ್ರಿಯ ಕಲಕೆ-ಆಲೋಚನೆ ಮತ್ತು ಅಭವ್ಯಕ್ತಿಗೆ ಉತ್ತೇಜನ 
ನೀಡುವ ತರಗತಿ ಪ್ರಕ್ರಿಯೆಗಳ ಮೇಲೆ ಗಮನ 
ಕೇಂದ್ರೀಕರಿಸುವುದು. ತರಗತಿಯೊಳಗಿನ ಕಲಾಪಗಳಕಲ್ಲ 
ಮಕ್ಕಳು ಚರ್ಚೆ. ಪ್ರಶ್ನೆ ಮಾಡುವುದು ಮತ್ತು ತಾರ್ಕಿಕವಾದ 
ಚಿಂತನೆಗಳ ತೊಡಗುವಂತೆ ಮಾಡಲು ಉತ್ತೇಜನ 
ನೀಡುವುದು. ಸ್ತ ವಿಮರ್ಶೆ ಮಾಡಿಕೊಳ್ಳಲು 
ಅವಕಾಶಗಳನ್ನು ಒದಗಿಸುವುದು. 

* ವಿದ್ಯಾರ್ಥಿಗಳು ಹೇಳುವುದನ್ನು ಮತ್ತು ಅವರ 
ಅಭಿಪ್ರಾಯಗಳ ಬಗ್ಗೆ ಯಾವುದೇ ತೀರ್ಮಾನಕ್ಷೆ ಬರದೆ 
ಆಸಕ್ತಿಬುಂದ ಆಲಅಸುವುದರ ಮೂಲಕ ಅವರ ಎಲ್ಲ 
ಸಂವಹನಗಳಗೆ ಗೌರವವನ್ನು ನೀಡುವುದು ಹಾಗೂ ತರಗತಿ 


ಚಟುವಟಕೆಗಳ ಸಂದರ್ಭದಲ್ಲ ಗೌರವಪೂರ್ಣವಾದ 
ನಡವಳಕೆ ಮತ್ತು ಭಾಷೆಯನ್ನು ಬಳಸಲು ಅಭ್ಯಾಸ 
ಮಾಡುವುದು. ಅಂತಹ ನಡವಳಕೆಯನ್ನು 


ಅನುಸರಿಸುವವರನ್ನು ಶ್ಲಾಫಿಸುವ ಮೂಲಕ ಅವರು 
ಧನಾತ್ಮಕವಾದ ಬಲವರ್ಧನೆಗೆ ಅವಕಾಶವನ್ನು ನೀಡುತ್ತಾರೆ. 

* ಮಕ್ಕಳ ಯೋಗಕ್ಷೇಮದ ಬಗ್ಗೆ ಆರೈಕೆ ಮತ್ತು ಕಾಕಜಯನ್ನು 
ವ್ಯಕ್ತಪಡಿಸುವ ಮೂಲಕ ಪರಾನುಭೂತಿ ಪ್ರದರ್ಶಿಸಲು 
ಮಾದರಿಯಾಗುವುದು ಮತ್ತು ಕಕ್ಕುಲಾತಿಯಿಂದ ಪ್ರತಿಕ್ರಿಯೆ 
ನೀಡುವುದು. 

* ಎಲ್ಲ ವಿದ್ಯಾರ್ಥಿಗಳಗೆ ಅವಕಾಶಗಳನ್ನು ನೀಡುವ ಮೂಲಕ 
ಅವರ ಸ್ವಾಭಿಮಾನವನ್ನು ವೃಧ್ಧಿಸುವುದು. 

* ಸೈಬರ್‌ ಬಳಕೆಯಲ್ಲ ಸುರಕ್ಷತೆ ಅನುಸರಿಸಲು ಮಕ್ಕಳನ್ನು 
ಸಶಕ್ತಗೊಳಸುವುದು. 


ಕ್ಷೇತ್ರ-3: 
ಸಿದ್ಧ ಮಾದರಿಗಳನ್ನು ಮುರಿಯುವುದು 


ಸಿದ್ಧ್ದಮಾದರಿಗಳು ಎಂದರೆ ಸಾಮಾಸ್ಕೀಕರಣಗೊಂಡ, 
ರುಜುವಾತು ಪಡಿಸದ ಮತ್ತು ಒಂದು ನಿರ್ದಿಷ್ಟ ಗುಂಪಿನ (ಜಾತಿ, 
ವರ್ಗ, ಅಂಗ ಇತ್ಯಾದಿ) ಜನರ ಬಧ್ದೆ ಇರುವ ನಂಜಕೆಗಳನ್ನು 
ಪರಿಶೀಅಸದೇ ಇರುವುದು. ಇಂತಹ ಅಭಪ್ರಾಯಗಳನ್ನು 


ಸಾಮಾನ್ಯವಾಗಿ ಸಮಾಜದ ಅಲ್ಲಸಂಖ್ಯಾತರು, ಅವಕಾಶ 
ವಂಚಿತರು ಮತ್ತು ತುಅತಕ್ಕೊಳಗಾದವರ ವಿರುದ್ಧ 
ಬಳಸಲಾಗುತ್ತದೆ. ಇಂತಹವನ್ನು ಬಹಿಷ್ಠಾರ. ತಾರತಮ್ಯ. 


ದಬ್ದಾಳಕೆ. ಶೋಷಣೆ. ಕಿರುಕುಳ ಮತ್ತು ಹಿಂಸಾಚಾರಗಳನ್ನು 
ಸಮರ್ಥಿಸಲು ಬಳಸಲಾಗುತ್ತದೆ. ಜಾತಿ, ವರ್ಗ ಮತ್ತು ಅಂಗ 
ತಾರತಮ್ಯ ಶ್ರೇಣಿಗಣಂದ ತುಂಜರುವ ಸಮಾಜದಲ್ಲ ಇಂತಹ 
ಸಿದ್ದಮಾದರಿಗಳು ಒಡಕು ಉಂಟುಮಾಡುವಂಥವು ಮತ್ತು 
ಸ್ವಾತಂತ್ರ್ಯ. ಸಮಾನತೆ, ನ್ಯಾಯ ಮತ್ತು ಭ್ರಾತೃತ್ವದಂತಹ ನಮ್ಮ 


ಸಂವಿಧಾನವು ಬೆಂಬಅಸುವ 
ತರುವಂಥವುಗಳಾಗಿವೆ. 


ಮೌಲ್ಯಗಳಣೆ ಧಕ್ಷೆ 


ಶಿಕ್ಷಕರು ಮತ್ತು ಮಕ್ಕಳು ಇಂತಹ ಸಿದ್ದಮಾದರಿಗಳಲ್ಲ ನಂಬಕೆ 
ಇಟ್ಟರುವುದರಿಂದ ಶಾಲೆಗಳ ಅನೇಕ ಸವಾಲುಗಳು 
ಹುಟ್ಟಿಕೊಳ್ಳುತ್ತವೆ ಮತ್ತು ಇದನ್ನು ಬದಲಾಯುಸಲು ಸಾಮೂಹಿಕ 
ಪ್ರಯತ್ನದ ಅಗತ್ಯವಿದೆ. ಉದಾಹರಣೆಗೆ, ಸಾಮಾನ್ಯವಾಗಿ 
ಚಾಲ್ರಯಲ್ಲರುವ ಒಂದು ಅಭಪ್ರಾಯ ಏನೆಂದರೆ ನಿರ್ದಿಷ್ಟ ಜಾತಿ 
ಅಥವಾ ವರ್ಗಕ್ಕೆ ಸೇರಿದ ಮಕ್ಕಳು ಶೈಕ್ಷಣಿಕವಾಗಿ ಉತ್ತಮ ಪ್ರಗತಿ 
ತೋರುವುದಿಲ್ಲ ಎಂಬುದು. ಶಿಕ್ಷಕರ ಒಂದು ಗುಂಪಿನಲ್ಲ, ಇಂತಹ 
ಒಂದು ನಂಜಕೆ ಯಾವಾಗ ಮತ್ತು ಹೇಗೆ ರೂಪ 
ಪಡೆದುಕೊಂಡಿತು ಮತ್ತು ಇದರಿಂದ ಯಾರಿಗೆ ಲಾಭ ಅಥವಾ 
ನಷ್ಟ ಎಂಬ ಬಗೆ ಪರ್ಯಾಲೋಚನೆ ನಡೆಸಬೇಕೆಂದು ಈ 
ವಿಷಯವನ್ನು ಪ್ರಸ್ತಾಪ ಮಾಡಲಾಲಯುತು. ಆಗ ಗುಂಪು ಹಿಂದಿನ 
ಕಾಲದ ಊಳಗಮಾನ್ಯ ವ್ಯವಸ್ಥೆಯಲ್ಲ. ಭೂಮಾಲೀಕರು 
ಕಾರ್ಮಿಕ ವರ್ಗದ ಮಕ್ಕಳು ಶಿಕ್ಷಣದ ಕಾರಣದಿಂದ ತಮ್ಮ 
ಕೆಲಸವನ್ನು ತೊರೆಯಬಾರದು ಎಂಬ ಕಾರಣಕ್ಕೆ ಅವರು 


ಶಿಕ್ಷಣವನ್ನು ಪಡೆಯಬಾರದು ಎಂಬ  ಯೋಚನೆಗಳಗೆ 
ನೀರೆರೆದರು ಎಂಬ ಅಭಿಪ್ರಾಯಪಟ್ಟತು.. 
ಸಮರ್ಪಕ ಪೂರಕ ವಾತಾವರಣದಿಂದ ಪ್ರತಿಯೊಂದು 


ಮಗುವೂ ಕೂಡ ಉತ್ತಮ ರೀತಿಯಲ್ಲ ಅಧ್ಯಯನ ಮಾಡಲು 
ಸಾಧ್ಯವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ವಿಶ್ಲೇಷಣೆ 
ಅಗತ್ಯವಿದೆ. ಮಕ್ಕಳಗೆ ಕಅಯುವ ಅವಕಾಶಗಳನ್ನು ಕಲ್ಪಸಬೇಕು 
ಎಂಬುದು ಸದ್ಭಾವನಾ ಶಾಲಾ ಕಾರ್ಯಕ್ರಮದ ಮುಖ್ಯ 
ಗುರಿಯಾಗಿದೆ. 


ಗೌರವ ಮತ್ತು ಘನತೆ, ತಾರ್ಕಿಕವಾದ ಚಿಂತನೆ, 
ಸಂವೇದನಾಶೀಲತೆ ಮತ್ತು ಸಹಯೋಗವನ್ನು 
ವ್ಯವಸ್ಥೆಗೊಆಸುವುದು ಈ ಕ್ಷೇತ್ರದ ಬಹುಮುಖ್ಯ ತಿರುಳಾಗಿದೆ. 
ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಆಸುವ ಶಾಲೆಗಳ ಕೆಲವು 
ಆಚರಣೆಗಳನ್ನು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ 
ಗುಂಪುಗೂಡಿಸಲಾಗಿದೆ: 


* ಮಧ್ಯಾಹ್ನದ ಬನಿಯೂಟ( ಎಂಡಿಎಂ) ದಂತಹ ಶಾಲಾ 
ಪ್ರಕ್ರಿಯೆಗಳ್ಲ ಹೆಣ್ಣುಮಕ್ಕಳು ಮತ್ತು ಗಂಡುಮಕ್ಕಳು 
ಜೊತೆಯಲ್ಲ ಕೆಲಸ ಮಾಡುವಂತೆ ಮಾಡುವ ಮೂಲಕ ಎಲ್ಲ 
ಕೆಲಸಗಳಲ್ಲ ಅಂಗ ಸಮಾನತೆಯನ್ನು ಖಾತರಿಪಡಿಸುವುದು. 
ಸಾಂಪ್ರದಾಯಕ ಪಾತ್ರಗಳು ಮತ್ತು ಚಟುವಟಕೆಗಳನ್ನು 
ಸವಾಲಗೆ ಗುರಿಪಡಿಸುವುದು. ಅಂದರೆ ಹೆಣ್ಣುಮಕ್ಕಳು 
ಘುಟ್ಲಾಲ್‌ ಮತ್ತು ಕ್ರಿಕೆಲಬ್‌ನ೦ತಹ ಆಟಗಳನ್ನು ಆಡುವುದು 
ಮತ್ತು ಗಂಡುಮಕ್ಕಳನ್ನು ಮಧ್ಯಾಹ್ನದ ಬಸಿಯೂಟ 
ಬಡಿಸುವ ಮತ್ತು ತರಗತಿ ಕೊಠಡಿ ಸ್ವಚ್ಛದೊಳಸುವ ಕೆಲಸಲ್ಲ 
ತೊಡಗಿಸುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 29 


* ಎಲ್ಲ ಜಾತಿಗೆ ಸೇರಿದ ಮಕ್ಕಳು ಒಂದೇ ಕಡೆ ಕುಳತು ಊಟ 
ಮಾಡುವಂತೆ ಮತ್ತು ಆಟವಾಡುವಂತೆ ಪ್ರೋತ್ಸಾಹ ನೀಡುವ 
ಮೂಲಕ ಸಮಾನತಾವಾದದ ಶಾಲಾ ಸಂಸ್ಕೃತಿಯನ್ನು 
ಅನುಷ್ಠಾನಕ್ಕೆ ತರುವುದು. ವಿದ್ಯಾರ್ಥಿಗಳಗೆ ಸರದಿಯ ಮೇಲೆ 
ಕುಳತುಕೊಳ್ಳುವ ಸ್ಥಳ ಬದಲಾವಣಿ ಮಾಡುವ ಮೂಲಕ 


ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮೊದಲ ಸಾಲನಲ್ಲ 
ಕುಅತುಕೊಳ್ಳುವ ಅವಕಾಶ ಕೊಡುವುದು. 
* ಶಾಲೆಯ ಅಸೆಂಜ್ಞಯಲ್ಲ ಜಾತ್ಯತೀತ, ದೇಶಭಕ್ತಿಯ 


ಹಾಡುಗಳನ್ನು ಹಾಡಲು ಉತ್ತೇಜಸುವುದು, ಎಲ್ಲ ಧರ್ಮಗಳ 
ಪ್ರಮುಖ ಹಜ್ಣಗಳನ್ನು ಆಚರಿಸುವುದು ಇತ್ಯಾದಿ ಕ್ರಮಗಳ 
ಮೂಲಕ ಶಾಲೆಯಲ್ಲ ಜಾತ್ಯತೀತ 
ನಿರ್ಮಾಣವಾಗುವಂತೆ ಉತ್ತೇಜಸುವುದು. 
*  ಬೋಧನೆ-ಕಲಕೆ ಪ್ರಕ್ರಿಯೆಯಲ್ಲ ಮತ್ತು ಸಂಬಂಧಿಸಿದ ಎಲ್ಲ 
ಚಟುವಟಕೆಗಕಲ್ಲ ಭಾಗಿಯಾಗಲು ಹಾಗೂ ನಾಯಕತ್ವದ 
ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಎಲ್ಲ ಸಾಮಾಜಕ- 
ಆರ್ಥಿಕ ಹಿನ್ನೆಲೆಯ ವಿದ್ಯಾರ್ಥಿಗಳಗೆ ಉತ್ತೇಜನವನ್ನು 
ನೀಡುವುದು. ಅಂತರಶಾಲಾ ಸ್ಪರ್ಧೆಗಳು ಹಾಗೂ ಇತರ 


ವಾತಾವರಣ 


ಚಟುವಟಕೆಗಳಲ್ಪ ಶಾಲೆಯನ್ನು ಪ್ರತಿನಿಧಿಸಲು 
ಪ್ರೋತ್ತಾಹಿಸುವುದು. 
ಕ್ಷೇತ್ರ-4 
ಸಮುದಾಯಕ್ಕೆ ವಿಸ್ತರಣೆ 
ಶಾಲಾ ಸಂಸ್ಥೆಯಲ್ಲ ಪಾಲಕರು ಮತ್ತು ಸಮುದಾಯ 
ಬಹುಮುಖ್ಯ ಫಲಾನುಭವಿಗಳು. ಶಾಲೆಯ ಅಆಡಳತದಲ್ಲ 
ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಖಾತರಿಪಡಿಸಲು 
ಸಾಂಸ್ಥಿಕ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಆದಾಗ್ಯೂ, 


ಸಮುದಾಯ ಮತ್ತು ಶಾಲೆಯ ನಡುವೆ ಇದಕ್ಕಿಂತ ಇನ್ನೂ 
ಉತ್ತಮವಾದ ಸಹಯೋಗಕ್ಕೂ ಕೂಡ ಅವಕಾಶವಿದೆ. ಮಕ್ಕಳನ್ನು 
ಶೈಕ್ಷಣಿಕವಾಗಿ ಬೇಕಾಗಿರುವ 


ಬೆಂಬಅಸಲು ಪಾಲಕರ 


ಪರಾಮರ್ಶನ: 


ಸಾಮರ್ಥ್ಯಗಳ ಬಗ್ದೆ ಶಿಕ್ಷಕರು ಅರ್ಥ ಮಾಡಿಕೊಳ್ಳುವ ಅಗತ್ಯ 
ಹೆಚ್ಚಾಗಿದೆ. ಸಮುದಾಯದ ಬೆಂಬಲ ಮತ್ತು ಪಾಲ್ಗೊಳ್ಳುವಿಕೆ 
ಕಾರ್ಯಕ್ರಮಕ್ಕೆ ಅತ್ಯಗತ್ಯ. ಹಾಗೆಯೇ ಕುಟುಂಬಗಳ ಮಿತಿ 
ಏನು ಎಂಬುದನ್ನು ಶಿಕ್ಷಕರು ಅರ್ಥಮಾಡಿಕೊಳ್ಳಬೇಕಾಗುತ್ತದೆ 
ಕೂಡ. ಸ್ಥಳೀಯ ಸನ್ನಿವೇಶ/ ಭಾಷೆಯನ್ನು ಅರ್ಥಮಾಡಿ- 
ಕೊಳ್ಳುವುದರಿಂದ ಶಿಕ್ಷಕರು ಮಕ್ಕಳೊಂದಿಗೆ ಸುಭದ್ರವಾದ 
ಸಂಬಂಧವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಇದು 
ಉತ್ತಮವಾದ ಬೋಧನಾ ವಿಧಾನದ ಕಾರ್ಯತಂತ್ರಗಳನ್ನು 
ವಿನ್ಯಾಸಗೊಳಆಸಲು ಕೂಡ ಸಹಾಯವಾಗುತ್ತದೆ. 


ಎಲ್ಲ ಸಮುದಾಯಗಳು ಪ್ರಗತಿಗಾಮಿ ಹಾಗೂ ಪ್ರತಿಗಾಮಿಯಾದ 
ಆಚರಣೆಗಳನ್ನು ಹೊಂದಿರುತ್ತವೆ. ಶಾಲೆಯಲ್ಲ ಮಕ್ಕಳೊಂದಿಗೆ 
ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವಂತೆ ಸಮುದಾಯ 
ಸದಸ್ಯರನ್ನು ಆಹ್ವಾನಿಸುವ ಮೂಲಕ ಶಿಕ್ಷಕರು ಉತ್ತಮ 
ಆಚರಣೆಗಳನ್ನು ಮುಂಚೂಣಿಗೆ ಬರುವಂತೆ ಮಾಡಬಹುದು. 
ಇದು ಸಮುದಾಯದೊಂದಿಗೆ ಉತ್ತಮ ಸಂಬಂಧವನ್ನು 
ಹೊಂದಲು ಸಹಾಯ ಮಾಡುವುದು ಮಾತ್ರವಲ್ಲದೆ ಉತ್ತಮ 
ಸಂಸ್ಕೃತಿ. ಆಚರಣೆಗಳು, ಜ್ಞಾನ ಮತ್ತು ಕಲೆ ಇತ್ಯಾದಿಯನ್ನು 
ಶ್ಲಾಫಿಸುವಂತೆ ವಿದ್ಯಾರ್ಥಿಗಳಗೆ ಉತ್ತೇಜನ ನೀಡುತ್ತದೆ. ಅದೇ 
ರೀತಿ ಪ್ರತಿಗಾಮಿ ಆಚರಣಿಗಳ ಬಗ್ಗೆ ಜಾಗೃತಿಯನ್ನು 
ಮೂಡಿಸುವುದರಿಂದ ಇವುಗಳನ್ನು ಶಾಲೆಯಲ್ಲ ಚರ್ಚೆ. 
ವಿಶ್ಲೇಷಣಿ ಮತ್ತು ಪರ್ಯಾಲೋಚನೆಗಕ ಮೂಲಕ 
ಕಾರ್ಯನಿರ್ವಹಿಸಲು ಕಾರ್ಯತಂತ್ರಗಳನ್ನು ವಿನ್ಯಾಸ- 
ಗೊಳಆಸಲು ಶಿಕ್ಷಕರಿಗೆ ಸಹಾಯವಾಗುತ್ತದೆ. 


ಸದ್ಧಾವನಾ ಕಾರ್ಯಕ್ರಮವನ್ನು ಶಾಲಾ ವ್ಯವಸ್ಥೆಯನ್ನು 
ವಿಕಸನಗೊಳಸುವ ಆಚರಣೆ ಎಂದು ಪರಿಗಣಿಸಲಾಗಿದೆ. ಇದಕ್ಕೆ 
ಸಾರ್ವತ್ರಿಕವಾದ ಪ್ರರೂಪ ನೀಡಲು ಇದನ್ನು ಶಾಲೆಯ ಒಳಗೂ 
ಹೊರಗೂ ಪೋಷಿಸಬೇಕಾದ ಅಗತ್ಯವಿದೆ. 


Azim Premji Foundation (2022), Sadbhavna Vidyalay Margdarshika, Pilot Program, 2022-23 


Government of India (2012), Values Education - A Handbook for Teachers, CBSE, New Delhi, India. Retrieved from http://cbseacademic.nic.in/web_ 


material/ValueEdu/Value%20Education%20Kits.pdf 


Government of India (1966), Report of the Education Commission, Ministry of Education, New Delhi 


Government of India (1986), National Policy on Education, Ministry of Education, New Delhi 


Government of India (2012), Education for Values in Schools - A Framework. Retrieved from http://www.ncert.nic.in/pdf_files/Framework_ 


educationCOMPLETEBOOK.pdf 


Government of India, Ministry of Health and Family Welfare (2016), National Mental Health Survey 2015-16. Retrieved from https://main.mohfw.gov.in/ 
sites/default/files/National%20Mental%20Health%20Survey%2C%202015-16%20-%20Mental%20Health%20Systems_0.pdf 


National Council for Education Research and Training (NCERT), (2000), National Curriculum Framework for School Education, Position Paper 


National Council for Education Research and Training (NCERT), (2015), Position Paper, National Focus Paper on Education for Peace 


National Crime Records Bureau (NCRB), (2015), Crime in India, Statistics. Retrieved from https://ncrb.gov.in/en/crime-india-year-2015 
National Crime Records Bureau (NCRB), (2019), Crime in India, Statistics. Retrieved from https://ncrb.gov.in/en/crime-india-2019-0 


Ramachandran V. and Naorem T. (2013), What it means to be a Dalit or tribal child in our schools: A synthesis of a six-state qualitative study, Economic and 


Political Weekly, November 2, 2013, vol xlviii no 44 


Right of Children to free and compulsory Education Act (RTE), 2009, The Gazette of India, Ministry of Law and Justice 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


ಸುರೇಶ್‌ ಸಾಹು ಅವರು ಛತ್ತೀಸಗಢದ ರಾಯಪುರದಲ್ಲ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. 
ಫೌಂಡೇಷನ್‌ನ ಕ್ಷೇತ್ರ ಸಂಶೋಧನೆಯಲ್ಲಯೂ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಅಭವೃದ್ಧಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲ ಅವರು 2೦ಕ್ಕೂ ಹೆಚ್ಚು 
ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ಅವರನ್ನು suresh.sahu@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 31 


